4A 


ಕರ್ನಾಟಕ ಇತಿಹಾಸ ಅಕಾಡೆಮಿಯ ೧೯೯೨ನೆಯ ಸಾಲಿನ ವಾರ್ಷಿಕ ವರದಿ 


ಜನ್ಮ ಶತಮಾನೋತ್ಸವಗಳು ಮತ್ತು ್ರಿ ಶ್ರದ್ದಾಂಜಲಿ ಕಾರ್ಯಕ್ರಮಗಳು 


೧೯೯೨ನೆಯ ಸಾಲಿನಲ್ಲಿ ಅಕಾಡೆಮಿಯು ೪.೧.೧೯೯೨ ರಂದು ಗಾಂಧೀ ಸಾಹಿತ್ಯ ಸಂಘದೊಂದಿಗೆ ಸಂಯುಕ್ತವಾಗಿ 
ನಡೆಸಿದ ಡಾ| ಎಂ. ಎಚ್‌. ಕೃಷ್ಣ ಅವರ ಜನ್ಮಶತಮಾನೋತ್ಸವ ಆಚರಣೆಯೊಂದಿಗೆ ತನ್ನ ಕಾರ್ಯಕ್ರಮಗಳನ್ನು ಆರಂಭಿಸಿತು. 
ಶ್ರೀ ಎಂ. ಪಿ. ಎಲ್‌. ಶಾಸ್ತ್ರಿ ಅವರು ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ಡಾ|| ಕೃಷ್ಣ ಅವರನ್ನು ಕುರಿತು, ಅವರ 
ಶಿಷ್ಕರಲ್ಲೊಬ್ಬರಾದ ಡಾ : ವಿ. ದೊರೆಸ್ವಾಮಿ ಅಯ್ಕಂಗಾರ್‌ ಅವರು ಭಾಷಣ ಮಾಡಿದರು. ಇದೇ ಸಂದರ್ಭದಲ್ಲಿ ಡಾ ॥ ಎಂ. 
ಎಚ್‌. ಕೃಷ್ಟ ಅವರ ಸಂಬಂಧಿಗಳಲ್ಲಿ ಒಬ್ಬರಾದ ಮತ್ತು ಡಾ॥ ಕೃಷ್ಣ ಅವರ ಬಗ್ಗೆ ವಿಶೇಷ ಆಸ್ಚೆ ವಹಿಸಿ ಅಧ್ಯಯನ 
ಮಾಡುತ್ತಿರುವ ಶ್ರೀ ಕೆ.ಜೆ. ನಾಗರಾಜನ್‌ ಅವರನ್ನು ಸತ್ಕರಿಸಲಾಯಿತು. 


ಡು 


ಅಕಾಡೆಮಿಯ ಬೆಂಗಳೂರು ನಗರ ಸಮಿತಿಯು, ಬೆಂಗಳೂರಿನ ಮಿಥಿಕ್‌ ಸೊಸೈಟಿಯಲ್ಲಿ ೧೯.೧.೧೯೯೨ರಂದು 
ಡಾ| ಎಂ. ಎಚ್‌. ಕೃಷ್ಣ ಅವರ ಸಾಧನೆಗಳನ್ನು ಕುರಿತು ವಿಚಾರ ಸಂಕಿರಣವೊಂದನ್ನು ನಡೆಸಿತು. ಡಾ ॥ ಡಿ.ವಿ. ದೇವರಾಜ್‌, 
ಡಾ||ಎಂ. ಎಸ್‌. ಕೃಷ್ಣಮೂರ್ತಿ, ಡಾ|| ಎಚ್‌. ಎಸ್‌. ಗೋಪಾಲರಾವ್‌ ಮತ್ತು ಶ್ರೀಮತಿ ಕೆ. ವಸಂತಲಕ್ಷ್ಮಿ ಅವರು 
ಡಾ| ಕೃಷ್ಣ ಅವರ ವಿವಿಧ ಕಾರ್ಯಕ್ಷೇತ್ರಗಳ ಸಾಧನೆಯನ್ನು ಕುರಿತು ಪ್ರಬಂಧಗಳನ್ನು ಮಂಡಿಸಿದರು. 


ಅಕಾಡೆಮಿಯು ಮಿಥಿಕ್‌ ಸೊಸೈಟಿ ಮತ್ತು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗಳ ಜೊತೆಗೆ ಸಂಯುಕ್ತವಾಗಿ 
೨.೫.೧೯೯೨ ರಂದು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ಡಾ:ವಿ.ಕೃ. ಗೋಕಾಕರಿಗೆ ಶ್ರದ್ಧಾಂಜಲಿ ಕಾರ್ಯ 
ಕ್ರಮವನ್ನು ಹಮ್ಮಿಕೊಂಡಿತ್ತು. ಶ್ರೀ ನಿಟ್ಟೂರು ಶ್ರೀನಿವಾಸರಾವ್‌ ಅವರು ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ 
ಪ್ರೊ: ಗೋಕಾಕರ ಬದುಕು ಮತ್ತು ಸಾಧನೆಗಳನ್ನು ಕುರಿತು ಪ್ರೊ: ಕೆ.ಟಿ. ಪಾಂಡುರಂಗಿ ಮತ್ತು ಡಾಃಸಾ. ಶಿ. ಮರುಳಯ್ಯ 
ಅವರು ಭಾಷಣ ಮಾಡಿದರು. 


ಆರನೆಯ ವಾರ್ಷಿಕ ಸಮ್ಮೇಳನ 


ಅಕಾಡೆಮಿಯ ಆರನೆಯ ವಾರ್ಷಿಕ ಸಮ್ಮೇಳನವು ರಾಯಚೂರಿನಲ್ಲಿ ಅಲ್ಲಿನ ಪಂಡಿತ ತಾರಾನಾಥ ಶಿಕ್ಷಣ ಸಂಸ್ಥೆಯ 
ಆಶ್ರಯದಲ್ಲಿ ೧೯೯೨, ಜುಲೈ ೧೧, ೧೨, ಮತ್ತು ೧೩ನೆಯ ತಾರೀಕುಗಳಂದು ಮೂರು ದಿನಗಳ ಕಾಲ ಯಶಸ್ವಿಯಾಗಿ 
ನಡೆಯಿತು. ಸ್ಥಳೀಯ ಹಿರಿಯ ವಕೀಲರೂ, ಮಾಜಿ ವಿಧಾನಸಭೆ ಸದಸ್ಕರೂ ಆದ ಶ್ರೀ ಎಂ. ನಾಗಪ್ಪ ಅವರ 
ಮುಂದಾಳತ್ವದಲ್ಲಿ, ಅಲ್ಲಿನ ಶ್ರೀ ಪಾರಸ್‌ಮಲ್‌ ಸುಖಾಣಿ ಸ್ವಾಗತಾಧ್ಯಕ್ಷರಾಗಿದ್ದು, ಸಮ್ಮೆಳನದ ಯಶಸ್ಸಿಗೆ ಸ್ವಾಗತ 
ಸಮಿತಿಯ ಸದಸ್ಯರು ಮತ್ತು ಜನತೆ ವಿಶೇಷವಾಗಿ ಶ್ರಮಿಸಿದರು. ಭಾರತ ಸರ್ಕಾರದ ಪುರಾತತ್ವ ಸರ್ವೇಕ್ಷಣ ಇಲಾಖೆಯ 


2 


` ಜಂಟಿ ಮಹಾ ನಿರ್ದೇಶಕ ಡಾ: ಕೆ. ವಿ. ರಮೇಶ್‌ ಅವರು ಸಮೆ ಮ್ವಳನಾಧ್ಯಕ್ಷರಾಗಿದ್ದ ಆರನೆಯ ವಾರ್ಷಿಕ ಸಮ್ಮೇಳನವನ್ನು, 
. ಆಗ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾಗಿದ್ದ ಮಾನ್ಯ ಶ್ರೀ ಎಂ. ವೀರಪ್ಪ ಮೊಯಿಲಿ ಅವರು ದಿನಾಂಕ ೧೧.೭.೧೯೯೨ 


ರಂದು ಬೆಳಗ್ಗೆ ೧೦ ಘಂಟೆಗೆ ರಾಯಚೂರಿನ ಬೂಬ ಭವನದಲ್ಲಿ ಉದ್ಭಾಟಿಸಿದರು. ರಾಯಚೂರಿನ ಎಲ್‌.ವಿ.ಡಿ. ಕಾಲೇಜಿನ 
ನಿವೃತ್ತ ಪ್ರಾಚಾರ್ಯ ಪೊ: ಬಿ. ರಾಮಚಾರಿ ಅವರು "ಇತಿಹಾಸ ದರ್ಶನ'ದ ೬ ಮತ್ತು ೭ನೆಯ ಸಂಚಿಕೆಗಳನ್ನು ಬಿಡುಗಡೆ 
ಮಾಡಿದರು. ಅದೇ ದಿನ ಮಧ್ಯಾಹ್ನ ೨ ಗಂಟೆಗೆ ಡಾ ॥ ಕೆ. ಎನ್‌. ಚಿಟ್ನಿಸ್‌ ಅವರ ಅಧ್ಯಕ್ಷತೆಯಲ್ಲಿ ಮೊದಲ 
ವಿಚಾರಗೋಷ್ಠಿಯು ನಡೆಯಿತು. ಅದರಲ್ಲಿ ಏಳು ವಿಚಾರ ಪೂರ್ಣ ಪ್ರಬಂಧಗಳನ್ನು ಮಂಡಿಸಲಾಯಿತು. ಅದೇ ದಿನ ಸಂಜೆ 
೪.೧೫ಕ್ಕೆ ಶ್ರೀ ಮಾಧವ ನಾ. ಕಟ್ಟೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಎರಡನೆಯ ವಿಚಾರಗೋಷ್ಠಿಯಲ್ಲಿ ಎಂಟು ಪ್ರಬಂಧಗಳ 
ಮಂಡನೆಯಾಯಿತು. 


ಇತಿಹಾಸ ದರ್ಶನ: - ೨೮೫ 


ದಿನಾಂಕ ೧೨.೭.೧೯೯೨ರಂದು ಬೆಳಿಗ್ಗೆ ೯ ಗಂಟೆಗೆ ಮೂರನೆಯ ವಿಚಾರಗೋಷ್ಠಿಯು ಡಾ : ಶ್ರೀನಿವಾಸ ಹಾವನೂರ್‌ 
ಅವರ ಅಧ್ಯಕ್ಷತೆಯಲ್ಲಿ ನಡೆದು ಆದರಲ್ಲಿ ಏಳು ಪ್ರಬಂಧಗಳು ಮಂಡಿತವಾದವು. ಡಾ: ಹಾವನೂರ್‌ ಅವರ ಅಧ್ಯಕ್ಷತೆಯಲ್ಲೇ 
ಮುಂದುವರಿದ ನಾಲ್ಕನೆಯ ವಿಚಾರ ಗೋಷ್ಠಿಯಲ್ಲಿ ಎಂಟು ಪ್ರಬಂಧಗಳು ಮಂಡಿತವಾದುವು. ಅದೇ ದಿನ ಮಧ್ಯಾಹ್ನ ೨ 
ಗಂಟೆಗೆ ಪ್ರೊ! ವಸಂತ ಕುಷ್ಟಗಿ ಅವರು ಅಧ್ಯಕ್ಷತೆ ವಹಿಸಿದ್ದ ಐದನೆಯ ವಿಚಾರಗೊಷ್ಠಿಯಲ್ಲಿ ಎಂಟು ಪ್ರಬಂಧಗಳೂ, ಸಂಜೆ 
೪.೧೫ ಗಂಟೆಗೆ ನಡೆದ ಆರನೆಯ ವಿಚಾರಗೋಷ್ಠಿಯಲ್ಲಿ ಏಳು ಪ್ರಬಂಧಗಳೂ: ಮಂಡಿತವಾದುವು. ಆರನೆಯ ಗೋಷ್ಠಿಯ 
ಅಧ್ಯಕ್ಷತೆಯನ್ನು ಡಾ| ಡಿ. ವಿ. ದೇವರಾಜ್‌ ಅವರು ವಹಿಸಿದ್ದರು. 


, ಅದೇ ದಿನ ಸಂಜೆ ೬.೩೦ಕ್ಕೆ ರಾಯಚೂರಿನ ಬೂಬ ಭವನದಲ್ಲೇ ಅಕಾಡೆಮಿಯ ಅಧ್ಯಕ್ಷರಾದ ಪ್ರೊ : ಜಿ. ಎಸ್‌. 
ದೀಕ್ಷಿತ್‌ ಅವರ ಅಧ್ಯಕ್ಷತೆಯಲ್ಲಿ ಅಕಾಡೆಮಿಯ ಸರ್ವಸದಸ್ಮರ ಸಭೆಯು ನಡೆಯಿತು. ಅದರ ನಡವಳಿಕೆಯ ವಿವರಗಳನ್ನು 
ಮುಂದೆ ಪ್ರತ್ಮೇಕವಾಗಿ ನೀಡಲಾಗುವುದು. 


ದಿನಾಂಕ ೧೩.೭.೯೨ರಂದು ಬೆಳಿಗ್ಗೆ ೯ ಘಂಟಿಗೆ ಏಳನೆಯ ವಿಚಾರ ಗೋಷ್ಠಿಯು ಡಾ: ಶ್ರೀಮತಿ ವಸುಂಧರಾ 
ಫಿಲಿಯೋಜಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಆ ಗೋಷ್ಠಿಯಲ್ಲಿ ಏಳು ಪ್ರಬಂಧಗಳ ಮಂಡನೆಯೂ ಆಯಿತು. ಅದೇ ದಿನ 
ಮುಂದುವರಿದ ಎಂಟನೆಯ ವಿಚಾರ ಗೋಷ್ಠಿಯು ಡಾ ॥ ಸೂರ್ಯನಾಥಕಾಮತ್‌ ಅವರ ಅಧ್ಯಕ್ಷತೆಯಲ್ಲಿ ನಡೆದು, ಹತ್ತು 
ಪ್ರಬಂಧಗಳು ಮಂಡಿತವಾದವು. 


ಅದೇ ದಿನ ಸಂಜೆ ಪಂಡಿತ ತಾರಾನಾಥ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರೂ, ಸ್ವಾಗತ ಸಮಿತಿಯ ಅಧ್ಯಕ್ಷರೂ ಆದ ಶ್ರೀ 
ಪಾರಸ್‌ಮಲ್‌ ಸುಖಾಣಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ 
ಉಪಲಕುಪತಿಗಳಾದ ಡಾ|| ಎನ್‌. ರುದ್ರಯ್ಕ ಅವರು ಸಮಾರೋಪ ಭಾಷಣ ಮಾಡಿದರು. 


ಮೂರು ದಿನಗಳ ಕಾಲ ನಡೆದ ಸಮ್ಮೇಳನಕ್ಕೆ ಸುಮಾರು ೧೨೦ಕ್ಕೂ ಹೆಚ್ಚು ಜನ ಪ್ರತಿನಿಧಿಗಳು ಆಗಮಿಸಿದ್ದು, 
ಯಾರಿಗೂ ಯಾವ ಕೊರತೆಯೂ ಆಗದಂತೆ ಶ್ರೀ ಎಂ. ನಾಗಪ್ಪನವರ ನೇತೃತ್ವದಲ್ಲಿ ರಾಯಚೂರು ಸಮ್ಮೇಳನವು 
ಯಶಸ್ವಿಯಾಯಿತು. ಸಮಾರಂಭದ ಯಶಸ್ಸಿಗೆ ಶ್ರಮಿಸಿದ ವಕೀಲರುಗಳಾದ ಶ್ರೀ ಬಸವರಾಜ್‌, ಶ್ರೀ ಅನಂತ ಪಾಟೀಲ್‌ ಮತ್ತು 
ಶ್ರೀ ಮಲ್ಲಿಕಾರ್ಜುನ ಅವರೂ ಮತ್ತು ರಾಯಚೂರಿನ ಸಮ್ಮೇಳನದ ಯಶಸ್ಸಿಗೆ ಕಾರಣರಾದ ಸಮಸ್ತರಿಗೂ ಅಕಾಡೆಮಿಯು 
ಕೃತಜ್ಞತೆ ಸಲ್ಲಿಸುತ್ತದೆ. 


ಕರ್ನಾಟಕ ಇತಿಹಾಸ ಅಕಾಡೆಮಿಯ ೬ನೆಯ ವಾರ್ಷಿಕ ಸಮ್ಮೇಳನದ ಸಭಾ ಸ್ಥಾನವಾದ ರಾಯಚೂರಿನ ಬೂಬ 
ಭವನದಲ್ಲಿ ಪ್ರೊ : ಜಿ.ಎನ್‌. ದೀಕ್ಷಿತ್‌ ಅವರ ಅಧ್ಯಕ್ಷತೆಯಲ್ಲಿ ೧೨-೭-೧೯೯೨ರಂದು ಸಂಜೆ ೬.೩೦ಕ್ಕೆ ಸರ್ವ ಸದಸ್ಮರ 
ಸಭೆಯು ನಡೆಯಿತು. 


ಸಭೆಯ ನಡವಳಿಕೆಗಳು 


ಸಭೆಯು ಪ್ರಧಾನ ಕಾರ್ಯದರ್ಶಿಗಳ ಸ್ವಾಗತದೊಂದಿಗೆ ಆರಂಭವಾಯಿತು. ಅಕಾಡೆಮಿಯ ಪ್ರಧಾನ ಕಾರ್ಯದರ್ಶಿಗಳು 
ಸಿದ್ದಪಡಿಸಿದ್ದ ೧೯೯೧ನೆಯ ಸಾಲಿನ ವಾರ್ಷಿಕ ವರದಿಯನ್ನು, ಸಭೆಗೆ ಮೊದಲೇ ಸದಸ್ಯರಿಗೆ ಒದಗಿಸಿದ್ದುದರಿಂದ, ಸರ್ವ 
ಸದಸ್ಕರೂ, ವಾರ್ಷಿಕ ವರದಿಯ ವಾಚನದ ಅವಶ್ಮಕತೆ ಇಲ್ಲವೆಂದು ಅಭಿಪ್ರಾಯ ಪಟ್ಟರು. ಬೆಳಗಾವಿಯ ಶ್ರೀ ವಿ.ಸಿ. 
ಮಾಲಗಿತ್ತಿರುವರು ಕಳೆದ ವರ್ಷದ ಸರ್ವ ಸದಸ್ಕರ ಸಭೆಯಲ್ಲಿ ಸ್ವೀಕರಿಸಿದ್ದ ಕೆಲವು ಠರಾವುಗಳ ಈಡೇರಿಕೆಯ ಬಗ್ಗೆ 
ಪ್ರಶ್ನಿಸಿದರು. ಅವುಗಳಲ್ಲಿ ಒಂದು ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠದ ಹಸ್ತಪ್ರತಿ ದಾಖಲೆಗಳ ಅಧ್ಯಯನಕ್ಕೆ 
ಸಂಬಂಧಿಸಿದಂತೆ ಸ್ಥಳೀಯ ಮೂವರು ವಿದ್ವಾಂಸರಲ್ಲಿ ಇಬ್ಬರನ್ನು ಸರ್ಕಾರವು ಎರವಲು ಸೇವೆಯಂತೆ ನೀಡುವ ಬಗೆಗಿನ 
ಠರಾವು. ಈ ಬಗ್ಗೆ ಅಕಾಡೆಮಿಯು ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ವಿದ್ವಾಂಸರ ಎರವಲು ಸೇವೆ ಪಡೆಯುವ ಸಂಸ್ಥೆಯು, 


೨೮೬ ಇತಿಹಾಸ ದರ್ಶನ 


i 
} 
2 
ಸ 
ಸ 
i 


ಎರವಲು ಅವಧಿಯ ಸಮಯದಲ್ಲಿ ಅವರ ವೇತನ ಮತ್ತಿತರ ಆರ್ಥಿಕ ಸವಲತ್ತುಗಳ ಜವಾಬ್ದಾರಿಯನ್ನೂ 
ಒಪ್ಪಿಕೊಳ್ಳಬೇಕಾಗಿರುವುದರಿಂದ ಆ ಬಗ್ಗೆ ಶ್ರೀ ಬೃಹನ್ಮಠವೇ ಸರ್ಕಾರದೊಡನೆ ಸೂಕ್ತವಾಗಿ ವ್ಯವಹರಿಸಿ, ವ್ಯವಸ್ಥೆ ಮಾಡಬೇಕಾದ್ದು 
ಅವಶ್ಯಕವೆಂದು ಡಾ|| ಸೂರ್ಯನಾಥ್‌ ಕಾಮತ್‌ ಅವರು ತಿಳಿಸಿದರು. 


ಮುಂಬೈ, ಹೈದರಾಬಾದ್‌, ಕರ್ನಾಟಕಗಳಿಗೆ ಸೇರಿದ ಜಿಲ್ಲೆಗಳಲ್ಲಿ ಶಾಸನಗಳ ಶೋಧನೆ ಮತ್ತು ಪ್ರಕಟಣೆಗಳಿಗೆ 
ಸಂಬಂಧಿಸಿದಂತೆ ಅಕಾಡೆಮಿಯು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದು, ರಾಜ್ಯ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ 
ಇಲಾಖೆಯು ಈ ನಿಟ್ಟಿನಲ್ಲಿ ಆಗಲೇ ಕಾರ್ಯರಂಭ ಮಾಡಿರುವುದನ್ನು ಸಭೆಯ ಗಮನಕ್ಕೆ ತರಲಾಯಿತು. ಸಭೆಯಲ್ಲಿ 
ಹಾಜರಿದ್ದ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ಇಲಾಖೆಯ ಉಪನಿರ್ದೇಶಕ ಶ್ರೀ ಡಿ.ವಿ. ದೇವರಾಜ್‌ ಅವರು 
ಈಗಾಗಲೇ ಆರಂಭವಾಗಿರುವ ಕಾರ್ಯದ ಪ್ರಗತಿಯನ್ನು ವಿವರಿಸಿದರು. ಹಾಗೆಯೇ ಕಿತ್ತೂರು : ಮತ್ತು ರಾಯಚೂರು 
ಕೋಟೆಗಳ ಸಂರಕ್ಷಣೆ ಮತ್ತು ವಸ್ತು ಸಂಗ್ರಹಾಲಯ ನಿರ್ಮಾಣದ ಕಾರ್ಯಗಳೂ ಆರಂಭವಾಗಿರುವುದನ್ನು ಸಭೆಯ ಗಮನಕ್ಕೆ 
ತಂದರು. 


ಡಾ : ಎಂ. ಎಂ. ಕಲಬುರ್ಗಿ ಅವರು ಧಾರವಾಡ ಜಿಲ್ಲಾ ಶಾಸನ ಸೂಚಿಯನ್ನು ಸಿದ್ದಪಡಿಸಿರುವಂತೆ, ಉಳಿದ ಎಲ್ಲಾ 
ಜಿಲ್ಲೆಗಳ ಶಾಸನ ಸೂಚಿಯ ಅವಶ್ಯಕತೆಯ ಬಗೆಗೆ ಡಾ|| ಶ್ರೀನಿವಾಸ ಹಾವನೂರ ಅವರು ಸಭೆಯ ಗಮನ ಸೆಳೆದು 
ಅಕಾಡೆಮಿಯು ಈ ನಿಟ್ಟಿನಲ್ಲಿ ಕಾರ್ಯ ಪ್ರವೃತ್ತವಾಗಬೇಕೆಂದು ಸೂಚಿಸಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ 
ಲಂಡನ್‌ನ ರಾಯಲ್‌ ಏಷ್ಮಾಟಿಕ್‌ ಸೊಸೈಟಿಯಲ್ಲಿರುವ ಸು. ೫೫೦ ಶಾಸನಗಳ ಸಂಗ್ರಹದ ಪ್ರತಿಯನ್ನು ತರಿಸಿಕೊಂಡು ಅವುಗಳ 
ಸೂಚಿಯನ್ನೂ ಸಿದ್ದಪಡಿಸುವುದಲ್ಲದೆ, ಸಂಗ್ರಹಿತ ಶಾಸನಗಳ ಪ್ರಕಟಣೆ ಮಾಡಬೇಕೆಂದು ಸೂಚಿಸಿದರು. ಈ ನಿಟ್ಟಿನಲ್ಲಿ 
ಕಾರ್ಯರಂಭವಾಗಿರುವುದನ್ನು ಧಾರವಾಡದ ಶ್ರೀ ಗಣಪತಿ ಗೌಡ ಅವರು ಶಿಳಿಸಿ, ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾಚೀನ 
ಭಾರತೀಯ ಇತಿಹಾಸ ಮತ್ತು ಶಾಸನ ವಿಜ್ಞಾನ ವಿಭಾಗದಲ್ಲಿ, ಅಲ್ಲಿನ ಸಂಶೋಧನ ವಿದ್ಯಾರ್ಥಿಗಳು ಈ ಕಾರ್ಯಕ್ಕೆ 
ತೊಡಗಿರುವುದನ್ನು ತಿಳಿಸಿದರು. ಧಾರವಾಡದ ಡಾ॥ರು. ಮ. ಷಡಕ್ಸರಯ್ಕ ಅವರು ಅಕಾಡೆಮಿಯ ಪ್ರತಿ ಸದಸ್ಯರೂ ಎರಡು 
ಸ್ಥಳಗಳ ಅಧ್ಯಯನ ಮಾಡಬಹುದೆಂದು ಸೂಚಿಸಿದರು. ಧಾರವಾಡದ ಡಾ॥ ಎಚ್‌. ಆರ್‌. ರಘುನಾಥಭಟ್‌ ಅವರು ಶ್ರೀ 
ಗಣಪತಿಗೌಡರ ಮಾತುಗಳನ್ನು ಪುಷ್ಟೀಕರಿಸುತ್ತಾ ಕರ್ನಾಟಕ ವಿಶ್ವವಿದ್ಯಾಲಯದ ತಮ್ಮ ಇಲಾಖೆಯು ಈಗಾಗಲೇ 
"ಬಳ್ಳಿಗಾವೆಯ ಆಯ್ದ ಶಾಸನಗಳ ಸಂಗ್ರಹ' ಸಿದ್ದಪಡಿಸಿದ್ದು, "ಗ್ರಾಮ ಕೋಶಗಳ ಕಾರ್ಯ ಆರಂಭವಾಗಿರುವುದನ್ನು 
ತಿಳಿಸಿದರು. ಡಾ|| ವಸುಂಧರಾ ಫಿಲಿಯೋಜಾ ಅವರು ತಾವು ಧಾರವಾಡದ ನಾಲ್ಕು ತಾಲೂಕುಗಳ ಸಮಗ್ರ ಅಧ್ಯಯನ 
ಮಾಡುತ್ತಿರುವುದನ್ನು ತಿಳಿಸಿ, ಚೌಡದಾನಪುರದ ಬಗ್ಗೆ ಗ್ರಂಥವೊಂದನ್ನು ಹೊರತರುವ ಉದ್ದೇಶವಿದೆಯೆಂದು ತಿಳಿಸಿದರು. 
ಪ್ರಧಾನ ಕಾರ್ಯದರ್ಶಿಯವರು ಮಂಡಿಸಿದ ಅಕಾಡೆಮಿಯ ವಾರ್ಷಿಕ ವರದಿಯನ್ನು ಒಪ್ಪಬಹುದೆಂದು ಡಾ॥ ಎಚ್‌. ಎಸ್‌. 
ರಘುನಾಥ ಭಟ್‌ ಅವರು ಸೂಚಿಸಿದರು. ಶ್ರೀ ವಿ.ಸಿ. ಮಾಲಗತ್ತಿ ಅವರು ಅನುಮೋದಿಸಿದರು. ಇದಕ್ಕೆ ಸರ್ವಸದಸ್ಮರ 
ಅನುಮೋದನೆ ದೊರೆಯಿತು. 


ಅಕಾಡೆಮಿಯ ಕೋಶಾಧಿಕಾರಿ ಶ್ರೀ ಎಂ. ಬಿ. ಪಾಟೀಲ್‌ ಅವರು ಅಕಾಡೆಮಿಯ ೧೯೯೧ನೆಯ ಸಾಲಿನ ಪರಿಶೋಧಿತ 
ಲೆಕ್ಕಪತ್ರ ಮತ್ತು ೧೯೯೨ರ ಮುಂಗಡ ಬಡ್ಜೆಟ್‌ ಪತ್ರವನ್ನು ಸಭೆಯ ಮುಂದಿಟ್ಟು, ಅಕಾಡೆಮಿಯು ಎದುರಿಸುತ್ತಿರುವ ಆರ್ಥಿಕ 
ಕೊರತೆಗಳನ್ನು ಸದಸ್ಮರ ಗಮನಕ್ಕೆ ತಂದರು ವಸೂಲಾಗದಿರುವ ಅಆಜೀವ ಸದಸ್ಯತ್ವ ಶುಲ್ಕದ ಬಾಕಿ, ನವೀಕರಣಗೊಳ್ಳದಿರುವ 
ವಾರ್ಷಿಕ ಸದಸ್ಮತ್ವದ ಬಗ್ಗೆ ವಿವರಣೆ ನೀಡಿ, ಅಕಾಡೆಮಿಯ ಆರಂಭದ ವರ್ಷಗಳಲ್ಲಿ ರೂ. ೨೦೦.೦೦ ಶುಲ್ಕ ಕೊಟ್ಟು ಆಜೀವ 
ಸದಸ್ಮತ್ವ ಪಡೆದಿದ್ದವರು. ಅವರು ತಲಾ ರೂ.೧೦೦/-ಗಳ ಐಚ್ಛಿಕ `ಸಹಾಯ ಮಾಡಿ ಅಕಾಡೆಮಿಯ ಆರ್ಥಿಕ ಕೊರತೆಯನ್ನು 
ನಿವಾರಿಸಲು ಪ್ರಯತ್ನಿಸಬಹುದೆಂದು ಸಲಹೆ ಮಾಡಿದರು. ಅಕಾಡೆಮಿಯು ಎರಡನೆ ಪಿ.ಯು.ಸಿ. ವಿದ್ಯಾರ್ಥಿಗಳಿಗೆ ನಡೆಸುತ್ತಿರುವ 
"ಇತಿಹಾಸ ಪ್ರಶಸ್ತಿ' ಪರೀಕ್ಷೆಯು ಸಾಕಷ್ಟು ಜನಪ್ರಿಯವಾಗಿದ್ದು, ಅದರ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಶುಲ್ಕವನ್ನು 


ಇತಿಹಾಸ ದರ್ಶನ ೨೮೭ 


ಹೆಚ್ಚಿಸಬೇಕೆಂಬ ಬೇಡಿಕೆ ಇರುವುದರಿಂದ ಪ್ರವೇಶ ಶುಲ್ಕವನ್ನು ೨೫ ರೂ. ಗಳಿಗೆ ಹೆಚ್ಚಿಸಬೇಕೆಂದು (ಈಗಿನ ಶುಲ್ಕ ರೂ. 
೨೦.೦೦) ಮನವಿ ಮಾಡಿದರು. 


ಅಕಾಡೆಮಿಯ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಲು, ಸಂಘ-ಸಂಸ್ಥೆಗಳಿಗೂ ಸದಸ್ಯತ್ವ ನೀಡಲಾಗುತ್ತಿದ್ದು, ಆಜೀವ 
ಸದಸ್ಯತ್ವಕ್ಕೆ ಮಾತ್ರ ಅವಕಾಶ ನೀಡಿ, ಆಜೀವ ಸದಸ್ಯತ್ವ ಶುಲ್ಕವನ್ನು ರೂ ೩೫೦ನ್ನು ಒಂದೇ ಕಂತಿನಲ್ಲಿ ನೀಡಬಹುದೆಂದು 
ನಿರ್ಧರಿಸಿರುವ ಅಂಶವನ್ನು ತಿಳಿಸಿದರು. ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರದ ಪುರಾತತ್ವ ಮತ್ತು 
ವಸ್ತು ಸಂಗ್ರಹಾಲಯ ಇಲಾಖೆಯು, ಅಕಾಡೆಮಿಯ ಕೋರಿಕೆಯನ್ನು ಮನ್ನಿಸಿ ರೂ. ೧೦,೦೦೦.೦೦ «ಹತ್ತು ಸಾವಿರ) 
ಸಹಾಯ ಧನವನ್ನು ನೀಡಿರುವುದನ್ನು ಕೃತಜ್ಞತೆಯಿಂದ ಸ್ಮರಿಸಲಾಯಿತು. 


ಪ್ರೊ: ವಸಂತ ಕುಷ್ಟಗಿ ಅವರು "ಇತಿಹಾಸ ದರ್ಶನ'ದ ಸಂಚಿಕೆಗಳನ್ನು ಸರಕಾರವು "ಬಲ್ಕ್‌ ಪರ್ಚೇಸ್‌' ಮೂಲಕ 
ಕೊಳ್ಳುವಂತೆ ಪ್ರಯತ್ನಿಸಬೇಕೆಂದು ಸಲಹೆ ಮಾಡಿದರು. ಹಾಗೆಯೇ ಇತಿಹಾಸ ಪ್ರಶಸ್ತಿ ಪರೀಕ್ಷೆಗಳಿಗೂ ನಾಲ್ಕು ಕೇಂದ್ರಗಳಿಗೂ 
ಬಹುಮಾನಗಳನ್ನು ಇತ್ತು ಪ್ರೋತ್ಸಾಹಿಸಬೇಕೆಂದು ಸಲಹೆ ಮಾಡಿದರು. 


ಅಕಾಡೆಮಿಯ ವಾರ್ಷಿಕ ಲೆಕ್ಕ-ಪತ್ರಗಳ ಅಡಿಟ್‌ಗೆ ಸಂಬಂಧಿಸಿದಂತೆ ಆಡಿಟರ್‌ಗಳ ನೇಮಕ ಪ್ರಸ್ತಾಪವಾಯಿತು. ಕಳೆದ 
ವರ್ಷಗಳಲ್ಲಿ ಅಕಾಡೆಮಿಯ ಲೆಕ್ಕಪತ್ರ ಪರಿಶೋಧನೆ ಮಾಡಿರುವ ಬೆಂಗಳೂರಿನ ಆಚಾರ್ಯ ಅಂಡ್‌ ಕಂ. ಅವರನ್ನೇ ಈ 
ವರ್ಷವೂ ಲೆಕ್ಕ ಪರಿಶೋಧನೆಗೆ ನೇಮಿಸಿಕೊಳ್ಳ ಬಹುದೆಂದು ಶ್ರೀ ಎಂ.ಜಿ. ನಾಗರಾಜ್‌ ಅವರ ಸೂಚನೆಯನ್ನು ಡಾ||ರು. ಮ. 
ಷಡಕ್ಟರಯ್ಯ ಅನುಮೋದಿಸಿದರು. ಇದಕ್ಕೆ ಸರ್ವ ಸದಸ್ಮರ ಸಮ್ಮತಿ ದೊರಕಿತು. ಇವರ ಸಂಭಾವನೆಯನ್ನು ರೂ. ೫೦೦ ರಿಂದ 
೭೫೦ ಕ್ಕೆ ಹೆಚ್ಚಿಸಲು ಸಭೆ ನಿರ್ಧರಿಸಿತು. ಠರಾವುಗಳು: 'ರಾಯಚೂರಿನ ವಕೀಲರಾದ ಶ್ರೀ ಬಿ. ಬಸವರಾಜ ಅವರ 
"ರಾಯಚೂರಿನ ಕೋಟೆಯು ಬಹು ಪುರಾತನವಾಗಿದ್ದು, ಈಗ ಶಿಥಿಲವಾಗುತ್ತಿದೆ. ಕಲ್ಲು ಒಡೆಯುವರು, ಸುರಂಗ 
ಕೊರೆಯುವವರು ಇತ್ಯಾದಿ ಕಾರಣಗಳಿಂದ ಕೋಟೆಯು ನಾಶವಾಗುತ್ತಿರುವುದನ್ನು ತಪ್ಪಿಸಿ, ಅದರ ರಕ್ಷಣೆ ಮಾಡಬೇಕೆಂದು 
ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ಇಲಾಖೆಯನ್ನು ಒತ್ತಾಯಿಸುವ 
ಠರಾವನ್ನು ಮಂಡಿಸಿದರು. ಅದನ್ನು ಸರ್ವ ಸದಸ್ಮರೂ ಅನುಮೋದಿಸಿದರು. ಬೆಂಗಳೂರಿನ ಶ್ರೀ ಆಳ್ಲ ಚಿರಂಜೀವಿ ಅವರ 
"ಬೇಲೂರಿನ ಬಳಿ ಯಗಚಿ ನದಿಗೆ ನಿರ್ಮಾಣವಾಗುತ್ತಿರುವ ಜಲಾಶಯದಿಂದಾಗಿ ಅದರ ಸುತ್ತಲೂ ಇರುವ ಹಲ್ಮಿಡಿ ಮತ್ತು 
ಇತರ,ಗ್ರಾಮಾಣ ಪ್ರದೇಶಗಳಲ್ಲಿ, ನಶಿಸಿಹೋಗಬಹುದಾದ ಶಾಸನಗಳು. ಶಿಲ್ಪಗಳು ಮತ್ತು ಇತರ ಅವಶೇಷಗಳನ್ನು 
ಶೋಧಿಸಿ, ರಕ್ಷಿಸಬೇಕೆಂದು ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸುವ ಠರಾವನ್ನು ಮಂಡಿಸಿದರು. ಆ ಠರಾವನ್ನು ಸರ್ವ 
ಸದಸ್ಯರು ಅನುಮೋದಿಸಿದರು. ` 


ಬೆಂಗಳೂರಿನ ಶ್ರೀ ಕೆ. ಅಭಿಶಂಕರ್‌ ಅವರ ಮೂರು ಠರಾವುಗಳ ಸೂಚನೆ ಮಾಡಿದ್ದು, ಅವರ ಗೈರು ಹಾಜರಿಯಲ್ಲಿ 
ಅವುಗಳನ್ನು ಡಾ॥ ಎಚ್‌.ಎಸ್‌. ಗೋಪಾಲರಾವ್‌ ಅವರು ಮಂಡಿಸಿದರು. ಐತಿಹಾಸಿಕ ವಿಷಯಗಳ ಅಧ್ಯಯನದಲ್ಲಿ ಹೆಚ್ಚು 
ಆಸಕ್ತಿಯನ್ನು ಉಂಟು ಮಾಡುವ ಧ್ಯೇಯದಿಂದ ಹಾಗೂ ಜನರಲ್ಲಿ ಐತಿಹಾಸಿಕ ವಸ್ತುಗಳನ್ನು ರಕ್ಷಿಸುವ ಕುರಿತು ಅರಿವನ್ನು 
ಮಂಡಿಸುವ ಉದ್ದೇಶದಿಂದ, ಕರ್ನಾಟಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸಹಕಾರದೊಡನೆ, ವರ್ಷಕ್ಕೊಮ್ಮೆಯಾದರೂ 
ಐತಿಹಾಸಿಕ ಮಹತ್ವದ ಬೇರೆ ಬೇರೆ ಸ್ಥಳಗಳಲ್ಲಿ ಅಕಾಡೆಮಿಯು ಇತಿಹಾಸ ಕಮ್ಮಟವನ್ನು ಏರ್ಪಡಿಸುವ ಸಾಧ್ಯತೆಯನ್ನು 
ಪರಿಶೀಲಿಸಬೇಕೆಂದು ಅಕಾಡೆಮಿಯ ಸರ್ವಸದಸ್ಮರ ಸಭೆಯು ಅಭಿಪ್ರಾಯಪಡುತ್ತದೆ. ಎಂಬ ಶ್ರೀ ಕೆ. ಅಭಿಶಂಕರ್‌ ಅವರ 
ಸೂಚನೆಗೆ ಸರ್ವಸಮ್ಮತಿ ದೊರೆಯಿತು. 


ಕರ್ನಾಟಕ ರಾಜ್ಯದ ಆಡಳಿತಕ್ಕೆ ಸಬಂಧಪಟ್ಟ ವಿವಿಧ ಸ್ತರಗಳ ಅಧಿಕಾರಿಗಳು ಕರ್ನಾಟಕದ ಭವ್ಯ ಇತಿಹಾಸದ ಮತ್ತು 
ಸಂಸ್ಕೃತಿಯ ರೂಪ ರೇಖೆಯನ್ನು ತಿಳಿದಿರುವುದು ಅವಶ್ಶಕವಾದ್ದರಿಂದ, ಅವರ ತರಬೇತಿಯ ವಿಷಯಗಳಲ್ಲಿ ಕರ್ನಾಟಕದ 
ಇತಿಹಾಸದ ಹಾಗೂ ಸಂಸ್ಕೃತಿಯ ಆಯಾಮಗಳ ಒಂದು ಅಧ್ಯಯನವನ್ನು ಮತ್ತು ಅದಕ್ಕಾಗಿ ಪರೀಕ್ಸೆಯನ್ನು ಕಡ್ಡಾಯ 
೨೮೮ ಇತಿಹಾಸ ದರ್ಶನ 


[ 


ಮಾಡಬೇಕೆಂದು ಕರ್ನಾಟಕ ಇತಿಹಾಸ ಅಕಾಡೆಮಿಯ ಸರ್ವಸದಸ್ಯರ ಸಭೆಯು ಕರ್ನಾಟಕ ರಾಜ್ಯ ಸರ್ಕಾರವನ್ನು ವಿನಂತಿಸುತ್ತದೆ 
ಎಂಬ ಶ್ರೀ ಕೆ. ಅಭಿಶಂಕರ್‌ ಅವರ ಎರಡನೆಯ ಸೂಚನೆಯನ್ನು ಸರ್ವಸದಸ್ಕರೂ ಅನುಮೋದಿಸಿದರು. "ಇತಿಹಾಸೇತರ 
ವಿಷಯಗಳ ಸ್ನಾತಕೋತ್ತರ ಪದವೀಧರರು ತಮ್ಮ ತಮ್ಮ ಮೂಲ ವಿಷಯಗಳಲ್ಲಿ ಗತ ಕಾಲಕ್ಕೆ ಸಬಂಧಪಟ್ಟಂತೆ ಸಂಶೋಧನೆ 
ನಡೆಸಲು ಬಯಸಿದರೆ, ಅವರಿಗೆ ಕಾಲಕ್ರಮಾನುಗತವಾದ ವ್ಯವಸ್ಥಿತ ಅಧ್ಯಯನದ ರೀತಿಗಳ ಜ್ಞಾನ ಅಪೇಕ್ಷ ಶ್ನಣೀಯವಾಗುತ್ತದೆ. 
ಅಂಥ ಅಭ್ಯಾಸಿಗಳಿಗಾಗಿ ಐತಿಹಾಸಿಕ ಶಾಸ್ತ್ರೀಯ ಅಧ್ಯಯನದ ತತ್ವ ಹಾಗೂ ರೀತಿಗಳ ರೂಪ ರೇಖೆಗಳನ್ನು ತಿಳಿಸುವ ಸ್ವಲ್ಪ 
ಸಮಯದ ಕೋರ್ಸನ್ನು ಪ್ರಾರಂಭಿಸಬೇಕೆಂದು ಕರ್ನಾಟಕ ಇತಿಹಾಸ ಅಕಾಡೆಮಿಯ ಸರ್ವಸದಸ್ಯರ ಸಭೆಯು 
ವಿಶ್ವವಿದ್ಯಾಲಯಗಳನ್ನು ಕೋರುತ್ತದೆ” ಎಂಬ ಶ್ರೀ ಕೆ. ಅಭಿಶಂಕರ್‌ ಅವರ ಮೂರನೆಯ ಸೂಚನೆಯನ್ನು ಡಾ! ಕೆ.ಎನ್‌ 
ಚಿಟ್ನಿಸ್‌ ಅವರು ಅನುಮೋದಿಸಿದರು. 


ಠರಾವುಗಳ ಮಂಡನೆಯ ನಂತರ, ಅಕಾಡೆಮಿಯ ಮುಂದಿನ ಎರಡು ವರ್ಷಗಳ ಅವಧಿಗೆ ಕಾರ್ಯಕಾರೀ ಸಮಿತಿಯ 
ಆಯ್ಕೆಗೆ ಸಂಬಂಧಿಸಿದಂತೆ ಬೆಂಗಳೂರಿನ ಶ್ರೀ. ಎಚ್‌.ಎಂ. ಸಿದ್ದನಗೌಡರು, ತಾವು ಸಿದ್ದಪಡಿಸಿದ್ದ ೨೦ ಜನರ ಹೆಸರುಗಳ 
ಪಟ್ಟಿಯೊಂದನ್ನು ಓದಿ, ಆ ೨೦ ಜನರ ಹೆಸರನ್ನೂ ಕಾರ್ಯಕಾರೀ ಸಮಿತಿಗೆ ತಾವು ಸೂಚಿಸುತ್ತಿರುವುದಾಗಿ ತಿಳಿಸಿದರು. 
ಡಾ:ವಸುಂಧರಾ ಫಿಲಿಯೋಜಾ, ಡಾ: ಪ್ರತಿಭಾ ಚಿಣ್ಣಪ್ಪ ಅವರೊಂದಿಗೆ ಸರ್ವ ಸದಸ್ಮರೂ ಸೂಚಿತವಾಗಿದ್ದ ೨೦ ಜನರೂ 
ಕಾರ್ಯಕಾರೀ ಸಮಿತಿಯಲ್ಲಿರಲು ಅನುಮೋದನೆ ನೀಡಿದರು. 

ಅಕಾಡೆಮಿಯ ಮುಂದಿನ ಅಂದರೆ ಏಳನೆಯ ವಾರ್ಷಿಕ ಸಮ್ಮೇಳನವನ್ನು ಮೈಸೂರಿನಲ್ಲಿ ನಡೆಸುವಂತೆ ಜೆ.ಎಸ್‌.ಎಸ್‌. 
ಶಿಕ್ಷಣ ಸಂಸ್ಥೆಯಿಂದ ಆಹ್ವಾನ ಬಂದಿರುವುದನ್ನು ಸಭೆಗೆ ತಿಳಿಸಲಾಯಿತು. ಅದನ್ನು ಸರ್ವಸದಸ್ಮರೂ ಅಹ್ವಾನಿಸಿದರು ಪ್ರಧಾನ 
ಕಾರ್ಯದರ್ಶಿ ಡಾಃ ಎಚ್‌.ಎಸ್‌. ಗೋಪಾಲರಾವ್‌ ಅವರು ಅಧ್ಯಕ್ಷರು ಸಹಿತ, ಸರ್ವಸದಸ್ಮರಿಗೂ ವಂದನೆ ಸಲ್ಲಿಸಿದರು. 
"ಐತಿಹಾಸಿಕ ಪರಂಪರೆ ಉಳಿಸಿ ದಿನಾಚರಣೆ' 

ಈ ವರ್ಷ ಜುಲೈ ತಿಂಗಳು ೧೨ ರಂದು ರಾಯಚೂರಿನಲ್ಲಿ ನಡೆದ ಅಕಾಡೆಮಿಯ ಸರ್ವಸದಸ್ಮರ ಸಭೆಯು ಐತಿಹಾಸಿಕ 
ಪರಂಪರೆ ಉಳಿಸಿ ಕಾರ್ಯಕ್ರಮವನ್ನು ಆಗಸ್ಟ್‌ ೧೬ರಿಂದ ಒಂದು ವಾರ ಕಾಲ ಸಪ್ತಾಹವನ್ನಾಗಿ ಆಚರಿಸಲು ತೀರ್ಮಾನಿಸಿತು. 
ಅದರಂತೆ ೧೬.೮.೯೨ರಿಂದ ಒಂದು ವಾರ ಕರ್ನಾಟಕದಾದ್ಯಂತ ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮಗಳನ್ನು ತಮ್ಮ 
ಮಿತಿಗೆ ತಕ್ಕಂತೆ ಹಮ್ಮಿಕೊಳ್ಳಲು ಅಕಾಡೆಮಿಯು ಎಲ್ಲಾ ಸದಸ್ಮರನ್ನು ಮಾತ್ರವಲ್ಲದೆ, ಕರ್ನಾಟಕದಾದ್ಯಂತ ಇರುವ ಎಲ್ಲಾ 
ಪದವಿಪೂರ್ವ ಕಾಲೇಜುಗಳ ಪ್ರಾಂಶುಪಾಲರನ್ನೂ ಪತ್ರ ಮುಖೇನ ಕೋರಲಾಯಿತು. ಅಕಾಡೆಮಿಯ ಅನೇಕ ಸದಸ್ಮರು 
ಕಾರ್ಯಕ್ರಮವನ್ನು ನಡೆಸಲು ಉತ್ಸಾಹಿಗಳಾಗಿ ಭಿತ್ತಿ ಪತ್ರಗಳಿಗಾಗಿ ಕೋರಿಕೆ ಸಲ್ಲಿಸಿದರು. ನಮ್ಮ ಮನವಿಯನ್ನು ಪುರಸ್ಕರಿಸಿ 
ಅನೇಕ ಪದವಿಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು ಭಿತ್ರಿಪತ್ರಗಳಿಗಾಗಿ ಕೋರಿಕೆ ಸಲ್ಲಿಸಿದರು. ಈ ವರ್ಷ ನಮ್ಮ ಈ 
ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ಇಲಾಖೆಯ ಹತ್ತು ಸಾವಿರ ರೂಪಾಯಿಗಳ 
ನೆರವಿನ ಮೂಲಕ ಆರ್ಥಿಕ ಬೆಂಬಲ ಕೊಟ್ಟಿದ್ದರ ಫಲವಾಗಿ, ನಾವು ಐತಿಹಾಸಿಕ ಪರಂಪರೆ ವ್ಯಾಪಕವಾಗಿ ನಡೆಸಲು 
ಕಾರಣವಾಯಿತು. 

ಭಿತ್ತಿ ಪತ್ರಗಳನ್ನು ಆಗಸ್ಟ್‌ ೧೬ಕ್ಕೆ ಮೊದಲೇ ತಲುಪುವಂತೆ ನಮ್ಮ ಆಸಕ್ತ ಸದಸ್ಮರು ಮತ್ತು ಪದವಿಪೂರ್ವ 
ಕಾಲೇಜುಗಳ ಪ್ರಾಂಶುಪಾಲರಿಗೆ ಅಂಚೆಯ ಮೂಲಕ ಕಳುಹಿಸಲಾಯಿತು. ೧೬.೮.೧೯೯೨ರಂದು ಬೆಂಗಳೂರಿನ ವೆಂಕಟಪ್ಪ 
ಚಿತ್ರಶಾಲೆಯಲ್ಲಿ ಅಕಾಡೆಮಿಯು ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು. ಕಾರ್ಯಕ್ರಮವನ್ನು 
ಕರ್ನಾಟಕ ವಿಧಾನಸಭಾಧ್ಯಕ್ಷ ಶ್ರೀ ಎಸ್‌.ಎಂ. ಕೃಷ್ಣ ಅವರು ಉದ್ಭಾಟಿಸಿದರು. ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಶ್ರೀ ಜಿ. 
ನಾರಾಯಣ ಅವರು ಮುಖ್ಯ ಅತಿಥಿಗಳಾಗಿದ್ದ ಸಭೆಯ ಅಧ್ಯಕ್ಷತೆಯನ್ನು ಅಕಾಡೆಮಿಯ ಅಧ್ಯಕ್ಷರಾದ ಪ್ರೊ: ಜಿ.ಎಸ್‌. 


ಇತಿಹಾಸ ದರ್ಶನ ೨೮೯ 


ದೀಕ್ಷಿತ್‌ ಅವರು ವಹಿಸಿದ್ದರು. ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮದ ಅಂಗವಾಗಿ ಸಾರ್ವಜನಿಕ ಸಮಾರಂಭಗಳ 
ಸ್ವರೂಪದಲ್ಲಿ ಭಾಷಣ, ವಿಚಾರಗೋಷ್ಠಿ ಇತ್ಯಾದಿ ವ್ಯಾಪಕ ಕಾರ್ಯಕ್ರಮಗಳನ್ನು ನಡೆಸಿದ ವರದಿಗಳು ಇಲ್ಲಿಗೆ ತಲುಪಿದ್ದು 
. ಅವುಗಳ ಕ್ರೋಢೀಕೃತ ವರದಿಯನ್ನು ಮುಂದೆ ನೀಡಲಾಗಿದೆ. 


ಜಯಪುರದ ಪ್ರೌಢಶಾಲೆ, ಚಿಕ್ಕಮಗಳೂರು ಜಿಲ್ಲೆ; ಬೆಳಗಾವಿಯ ರಾಜಾ ಲಖಮಗೌಡ ಲಾ ಕಾಲೇಜು; ಕೂಡ್ಲಿಗಿಯ 
ಎಸ್‌.ಎ.ವಿ.ಟಿ. ಸರಕಾರಿ ಪ್ರಥಮ ದರ್ಜೆ ಕಾಲೇಜು; ರೋಣದ ಕೆ.ವಿ.ಎಸ್‌. ಪ್ರೌಢಶಾಲೆ ಮತ್ತು ಶ್ರೀ ಮಡಿವಾಳ 
ಮಾಚಿದೇವ ಸಂಘದ ಶ್ರೀ ಶಾರದಾ ಸಂಯುಕ್ತ ಪದವಿಪೂರ್ವಕಾಲೇಜು; ಶಿರಹಟ್ಟಿಯ ಪದವಿ ಪೂರ್ವ ಕಾಲೇಜು ಮತ್ತು. 
ತಹಸೀಲ್‌ದಾರ್‌ ಕಛೇರಿ; ಕೌಜಗೇರಿಯ ವಿ.ಎಫ್‌. ಪಾಟೀಲ ಪ್ರೌಢಶಾಲೆ; ಬೆಳ್ಳಟ್ಟಿ, (ಶಿರಹಟ್ಟಿ ತಾ) ಮಂಡಳ ಪಂಚಾಯತಿ; 
ಅಗಳಗಂಡಿಯ ಸರ್ಕಾರಿ ಪ್ರೌಢಶಾಲೆ; ನಿಡುಗುಂಡಿ ಅನ್ನದಾನೇಶ್ವರ ಪ್ರೌಢಶಾಲೆ; ಮುಳುಗುಂದದ (ಧಾರವಾಡ ಜಿ) 
ಪುರಸಭೆ; ಗದಗಿನ ಸಾಹಿತ್ಯ ಕಲಾವೇದಿಕೆ; ಬೆಳಗಾವಿಯ ಎಸ್‌.ಎಸ್‌. ಸಂಯಕ್ತ ಪದವಿಪೂರ್ವಕಾಲೇಜು ಚಿತ್ರದುರ್ಗ; 
ಸರ್ಕಾರಿ ಕಲಾ ಕಾಲೇಜು; ಅರಕಲವಾಡಿ (ಮೈಸೂರು ಜಿಲ್ಲೆ) ಜೆ.ಎಸ್‌.ಎಸ್‌. ಪ್ರೌಢಶಾಲೆ; ಹರಪನಹಳ್ಳಿಯ ಎಸ್‌. 
ಯು.ಜೆ.ಎಂ. ಪದವಿಪೂರ್ವ ಕಾಲೇಜು; ಬೆಳವಣಿಕೆಯ ಶ್ರೀ ವೀರಭದ್ರೇಶ್ವರ ಸಂಯುಕ್ತ ಪದವಿಪೂರ್ವ ಕಾಲೇಜು; 
ಚೌಳಹಿರಿಯೂರಿನ ಸರ್ಕಾರಿ ಕಿರಿಯ ಕಾಲೇಜು; ಮಾಗಡಿಯ (ಶಿರಹಟ್ಟಿ ತಾ) ಮಂಡಳಿ ಪಂಚಾಯಿತಿ; ಹುಕ್ಕೇರಿಯ 
ಪ್ರಿಯದರ್ಶಿನಿ ಶಿಕ್ಷಕರ ತರಬೇತಿ ಶಾಲೆ; ರಾಯಚೂರಿನ ಎಸ್‌.ಸಿ. ಎ. ಬಿ. ಕಾನೂನು ಮಹಾವಿದ್ಯಾಲಯ; ಜಾಲಿಹಾಳದ 
(ಬಿಜಾಪುರ ಜಿ) ನೂತನ ಪ್ರೌಢಶಾಲೆ; ರಾಜೂರಿನ (ಧಾರವಾಡ ಜಿಲ್ಲೆ) ಶ್ರೀ ಶರಣಬಸವೇಶ್ವರ ಪ್ರೌಢಶಾಲೆ, ನಾಗಾವಿಯ 
(ಧಾರವಾಡ ಜಿ) ಮಂಡಳ ಪಂಚಾಯತಿ; ಶಿರ್ವದ ಮೂಲ್ಕಿ ಸುಂದರರಾಮಶೆಟ್ಟಿ ಡಿಗ್ರಿ ಕಾಲೇಜು; ನರಗುಂದದ (ಧಾರವಾಡ 
ಜಿ) ಸರ್ಕಾರಿ ಪ್ರೌಢಶಾಲೆ. 


ಗಜೇಂದ್ರಗಡದ ಶ್ರೀ ಕನಕದಾಸ ಪ್ರೌಢಶಾಲೆ, ಬಾಗನೂರ ಪ್ರೌಢಶಾಲೆ, ಆದರ್ಶ ಯುವಕರ ಸಂಘ; ಯರೇಟ್ಕಾಲೇರಿಯ 
(ಧಾರವಾಡ ಜಿ:) ಶ್ರೀ ಅನ್ನದಾನೇಶ್ವರ ವಿಜಯ ಮಹಾ ವಿದ್ಯಾಲಯ; ನರಗುಂದದ (ಧಾರವಾಡ ಜಿ:) - ಬಾಲಕರ 
ಪ್ರೌಢಶಾಲೆ; ಇಟಗಿಯ (ಧಾರವಾಡ ಜಿ:) ಗವಿಮಠ, ಗಜಾನನ ಯುವ ಮಂಡಳಿ; ನವಿಲಗುಂದ ಶ್ರೀ ಅಜ್ಞಾತ 
ನಾಗಲಿಂಗಸ್ವಾಮಿ ಪ್ರೌಢಶಾಲೆ, ಬಾಲಕಿಯರ ಮಾದರಿ ಪ್ರೌಢಶಾಲೆ, ಬಾಲಕರ ಮಾದರಿ ಪ್ರೌಢಶಾಲೆ; ಚಳ್ಳಕೆರೆಯ ರವೀಂದ್ರ 
ಪದವಿ ಪೂರ್ವ ಕಾಲೇಜು; ಕುಡಿತಿನಿ-ಎಚ್‌. ಬಿ: ಪ್ರೌಢಶಾಲೆ; ಬಳ್ಳಾರಿ ಜಿಲ್ಲೆಯ ಕೊಟ್ಟೂರಿನ - ಬಾನುಕೋಟಿಮಠ ಬಳ್ಳಾರಿ 
ಜಿಲ್ಲಾ ಬೆಳಕು ವಾರಪತ್ರಿಕೆ; ಬಸವಕಲ್ಯಾಣ ನವೋದಯ ವಿದ್ಯಾಲಯ. 


ಇದಲ್ಲದೆ ಇಂಡಿಯ ಪದವಿ ಪೂರ್ವ ಕಾಲೇಜು, ಗೆಣಿಕೆಹಾಳಿನ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು 
ಕೂಡ್ಲಿಗಿ, ಗುಡೇ ಕೋಟೆ ಮತ್ತು ಹೊಸಹಳ್ಳಿಗಳಲ್ಲೂ ಕಾರ್ಯಕ್ರಮಗಳು ನಡೆದ ಬಗ್ಗೆ ವರದಿಗಳ ಬಂದಿವೆ. ಮೇಲ್ಕಂಡ ಎಲ್ಲಾ 
ಕಾರ್ಯಕ್ರಮಗಳಲ್ಲೂ ಅನೇಕ ವಿದ್ವಾಂಸರು ಮತ್ತು ಗಣ್ಮರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಪ್ರತ್ಮಕ್ಸವಾಗಿ 
ಪರೋಕ್ಸವಾಗಿ ಪಾಲ್ಗೊಂಡು ಸಹಕರಿಸಿದ ಎಲ್ಲರಿಗೂ, ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಧನ ಸಹಾಯ ನೀಡಿದ 
ರಾಜ್ಯ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ಇಲಾಖೆಗೂ ಅಕಾಡೆಮಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ. 
ಇತಿಹಾಸ ಪರೀಕ್ಷೆಗಳು 

ಅಕಾಡೆಮಿಯು ದ್ವಿತಿಯ ಪಿ.ಯು.ಸಿ.ಯ ಇತಿಹಾಸದ ವಿದ್ಯಾರ್ಥಿಗಳಿಗೆ ನಡೆಸುವ ಪ್ರಶಸ್ತಿ ಮತ್ತು ೧೮ ವರ್ಷ 
ಮೀರಿದವರಿಗೆ ನಡೆಸುವ "ಪರಿಣತ' ಪರೀಕ್ಷೆಗಳನ್ನು ೧೯೯೨ನೆಯ ಸಾಲಿನಲ್ಲಿ ಕರ್ನಾಟಕದ ನಾಲ್ಕು ಕೇಂದ್ರಗಳಲ್ಲಿ ನಡೆಸಲಾಯಿತು. 
ಪ್ರಶಸ್ತಿ ಪರೀಕ್ಷೆಗಳಿಗೆ ಒಟ್ಟು ೪೨೩೫ ವಿದ್ಯಾರ್ಥಿಗಳು, ಪರಿಣತ ಪರೀಕ್ಷೆಗಳಿಗೆ ೩೧ ಜನ ಕುಳಿತಿದ್ದು ಬೆಂಗಳೂರು ಕೇಂದ್ರದಲ್ಲಿ 


ಶ್ರೀ ಜೆ.ಎಸ್‌. ವೆಂಕಟರಾಜು, ಶ್ರೀ ಟಿ.ಜಿ. ನರಸಿಂಹಮೂರ್ತಿ, ಮೈಸೂರು ಕೇಂದ್ರದಲ್ಲಿ ಡಾ: ಎಂ. ಎಸ್‌. ಕೃಷ್ಣಮೂರ್ತಿ, 
ಧಾರವಾಡ ಕೇಂದ್ರದಲ್ಲಿ ಪ್ರೊ॥ ಸಿ.ವಿ. ಮಠದ್‌, ಗುಲ್ಬರ್ಗಾ ಕೇಂದ್ರದಲ್ಲಿ ಪ್ರೊ ॥ ವಸಂತ ಕುಷ್ಟಗಿ ಅವರು ಪರೀಕ್ಷೆಗಳು 


೨೯೦ . ಇತಿಹಾಸ ದರ್ಶನ 


ಸಮರ್ಪಕವಾಗಿ ನಡೆಯಲು ಜವಾಬ್ದಾರಿ ಹೊತ್ತು ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಅಕಾಡೆಮಿಯು ಕೃತಜ್ಞತೆ ಸಲ್ಲಿಸುತ್ತದೆ. 
ಎರಡೂ ಪರೀಕ್ಷೆಗಳು ಸಂಪೂರ್ಣ ನಿಯಂತ್ರಣದ ಜವಾಬ್ದಾರಿಯನ್ನು ಹೊತ್ತು ಯಶಸ್ವಿಯಾಗಿ ನಿರ್ವಹಿಸಿದ ಶ್ರೀ ಸಿ.ಆರ್‌. 
ಗಾಡಗೋಳಿ ಅವರಿಗೆ ಅಕಾಡೆಮಿಯು ಧನ್ಮವಾದಗಳನ್ನರ್ಪಿಸುತ್ತದೆ. 


ಕಾರ್ಯಕಾರೀ ಸಮಿತಿಯ ಸಭೆಗಳು 


೧೯೯೨ನೆಯ ಸಾಲಿನಲ್ಲಿ ಅಕಾಡೆಮಿಯ ಕಾರ್ಯಕಾರೀ ಸಮಿತಿಯು ಬೆಂಗಳೂರಿನಲ್ಲಿ ಆರು ಬಾರಿ (೯-೧-೯೨, 
೧೦-೩-೯೨, ೨೨-೪-೯೨, ೧೭-೬-೯೨, ೪-೮-೯೨, ೩೦-೯-೯೨) ಮತ್ತು ರಾಯಚೂರಿನಲ್ಲಿ ಒಮ್ಮೆ (೧೩-೭-೯೨) 
ಒಟ್ಟು ೭ ಬಾರಿ ಸಭೆ ಸೇರಿ ಅಕಾಡೆಮಿಯ ವಿವಿಧ ಕಾರ್ಯಗಳ ಬಗ್ಗೆ ಚರ್ಚಿಸಿ ಆಕಾಡೆಮಿಯ ಕಾರ್ಯಕ್ರಮಗಳು ಯಶಸ್ವಿಯಾಗಿ 
ನಡೆಸಲು ಸಹಕರಿಸಿರುತ್ತಾರೆ. ಕಾರ್ಯಕಾರೀ ಸಮಿತಿಯ ಎಲ್ಲಾ ಸದಸ್ಮರಿಗೂ ಧನ್ಯವಾದಗಳನ್ನು ಅರ್ಪಿಸುವುದು ನನ್ನ 
ಆದ್ಯಕರ್ತವ್ಯವಾಗಿದೆ. ೧೨-೭-೯೨ರಂದು ರಾಯಚೂರಿನಲ್ಲಿ ನಡೆದ ಸರ್ವ ಸದಸ್ಮರ ಸಭೆಯಲ್ಲಿ ಮುಂದಿನ ಎರಡು: 
ವರ್ಷಗಳಿಗೆ ಸರ್ವಾನುಮತದಿಂದ ಆಯ್ಕೆಯಾದ ೨೦ ಜನಗಳ ಹೊಸ ಕಾರ್ಯಕಾರೀ ಸಮಿತಿಯು, ೧೩-೭-೯೨ ರಂದು 
ರಾಯಚೂರಿನಲ್ಲೇ ನಡೆದ ಕಾರ್ಯಕಾರೀ ಸಮಿತಿಯ ಸಭೆಯಲ್ಲಿ ಹೊಸ ಪದಾಧಿಕಾರಿಗಳನ್ನೂ ಸರ್ವಾನುಮತದಿಂದ 
ಆಯ್ಕೆಮಾಡಿತು. ಕಳೆದ ಎರಡು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಕಾರ್ಯಕಾರೀ ಸಮಿತಿಯ ಸದಸ್ಮರು ಅಕಾಡೆಮಿಯು 
ಸುಪುಷ್ಟವಾಗಿ ಬೆಳೆಯಲು ಕಾರಣರಾಗಿದ್ದಾರೆ. ಅದಕ್ಕಾಗಿ ಅಂದಿನ ಕಾರ್ಯಕಾರೀ ಸಮಿತಿಯ ಸದಸ್ಯರು ಮತ್ತು ಪದಾಧಿಕಾರಿ 
ಗಳಿಗೆ ನಾನು ಅಕಾಡೆಮಿಯ ಎಲ್ಲಾ ಸದಸ್ಮರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. 


ಸದಸ್ಯರ ಸಂಖ್ಯೆ 
ಈ ವಾರ್ಷಿಕ ಮಹಾಸಭೆಗೆ ಸೂಚನೆಯನ್ನು ಕಳುಹಿಸುವ ವೇಳೆಗೆ ಅಕಾಡೆಮಿಯ ಆಜೀವ ಸದಸ್ಕರ ಹಾಗೂ ಸಾಮಾನ್ಯ 


ಸದಸ್ಯರ ವಿವರಗಳು ಕ್ರಮವಾಗಿ ಹೀಗಿದೆ. ೧೯೮೬-೮೭:೧೩೧, ೧೯೮೭-೮೮:೧೧-೧೩೧, ೧೯೮೮-೯೯೩೬ ೭-೧ ೪೨ 
೧೯೮೯-೯೦:೨೯೫-೨೫೦, ೧೯೯೦-೯೧:೩೫೨-೨೯೦ . 


ಉತ್ತರ ಕರ್ನಾಟಕದ ಸಂಸ್ಕೃತಿ ಸಂವರ್ಧನೆ 


ಕರ್ನಾಟಕದ ಉತ್ತರ ಭಾಗದ ಬಳ್ಳಾರಿ, ಬೀದರ್‌, ರಾಯಚೂರು, ಗುಲ್ಬರ್ಗಾ, ವಿಜಾಪುರ, ಬೆಳಗಾವಿ, ಧಾರವಾಡ 
ಮತ್ತು ಕಾರವಾರ ಜಿಲ್ಲೆಗಳ ಇತಿಹಾಸ ಮತ್ತು ಸಂಸ್ಕೃತಿಗಳ ವ್ಯಾಸಂಗಕ್ಕಾಗಿ ಡಾ ॥ ಶ್ರೀನಿವಾಸ ಹಾವನೂರ್‌ ಮತ್ತು 
ಡಾ| ಎಚ್‌. ಎಸ್‌. ರಘುನಾಥಭಟ್‌ ಅವರ ನೇತೃತ್ವದಲ್ಲಿ ನೃಪತುಂಗ ಸಂಸ್ಕೃತ ಸಂಶೋಧನ ಕೇಂದ್ರವು ಅಕಾಡೆಮಿಯ 
ಆಶ್ರಯದಲ್ಲಿ 'ಕಾರ್ಯ ನಿರ್ವಹಿಸುತ್ತಿದೆ. 


ಅಕಾಡೆಮಿಯ ಘುಟಕಗಳು 


ಶ್ರೀ ಕುಂ. ಬಾ. ಸದಾಶಿವಪ್ಪ ಅವರ ಅಧ್ಯಕ್ಷತೆಯಲ್ಲಿ ಅಕಾಡೆಮಿಯ ಬಳ್ಳಾರಿ ಜಿಲ್ಲಾ ಘಟಕ ಮತ್ತು ಶ್ರೀ ತ. ರಂ. ಕೃಷ್ಣೇ 
ಗೌಡ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ನಗರ ಘಟಕಗಳು ಕಾರ್ಯ ನಿರ್ವಹಿಸುತ್ತಿವೆ. ಬಳ್ಳಾರಿ ಜಿಲ್ಲಾ ಘಟಕವು 
ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದೆ. ಬೆಂಗಳೂರು ನಗರ ಘಟಕವು ಅಧ್ಮಯನ - 
ಪ್ರವಾಸವನ್ನು ಹಮ್ಮಿಕೊಂಡು ಸದಸ್ಯರಲ್ಲಿ ಇತಿಹಾಸಾಸಕ್ತಿಯನ್ನು ಬೆಳೆಸುತ್ತಿದೆ. 
ಸಂತಾಪ ಸೂಚನೆ 

ಅಕಾಡೆಮಿಯ ಸದಸ್ಯರಾಗಿದ್ದ ಪ್ರೊ ಆರ್‌. ಪರಿಮಳ ಮತ್ತು ಪ್ರೊ! ಶಿವಗಣೇಶಮೂರ್ತಿ ಅವರು ಕಳೆದ ವರ್ಷ 
ನಿಧನರಾದರು. ಅವರ ನಿಧನದ ಬಗ್ಗೆ ಅಕಾಡೆಮಿಯು ತೀವ್ರ ಸಂತಾಪ ಸೂಚಿಸುತ್ತದೆ. 


ಇತಿಹಾಸ ದರ್ಶನ “ ೨೯೧ 


ಅಕಾಡೆಮಿಯ ವಿಳಾಸದ ಬದಲಾವಣೆ 


ಆರಂಭವಾದಾಗಿನಿಂದಲೂ ಅಕಾಡೆಮಿಯು ಇದರ ಸ್ಥಾಪಕ ಸದಸ್ಮರಲ್ಲೊಬ್ಬರಾದ ಶ್ರೀ .ಅ.ಲ. ನರಸಿಂಹನ್‌ ಅವರ 
ಮನೆಯ ವಿಳಾಸವನ್ನು ತನ್ನ ವ್ಯವಹಾರಕ್ಕೆ ಬಳಿಸಿಕೊಂಡಿತ್ತು. ಶ್ರೀ ಅ.ಲ. ನರಸಿಂಹನ್‌ ಅವರ ಮಾವ ಶ್ರೀ.ಎಂ. ನಾಗಪ್ಪನವರ 
ವಿಶ್ವಾಸದಿಂದಾಗಿ ನಮಗೆ ಈ ಆಶ್ರಯ ದೊರೆತಿತ್ತು. ಅಕಾಡೆಮಿಗೆ ಆಶ್ರಯ ನೀಡಿದ್ದ ಶ್ರೀ ಎಂ. ನಾಗಪ್ಸನವರ ಕುಟುಂಬ ವರ್ಗದ 


ಎಲ್ಲರಿಗೂ ಅಕಾಡೆಮಿಯು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ. ಈಗ ಅಕಾಡೆಮಿಯು ಬೆಂಗಳೂರಿನ ನರಸಿಂಹರಾಜಾ ' 


ಕಾಲೋನಿಯಲ್ಲಿರುವ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಆವರಣದಲ್ಲಿ ಕೊಠಡಿಯೊಂದನ್ನು ಬಾಡಿಗೆಗೆ ಪಡೆದು, 
ಅಲ್ಲಿಂದಲೇ ತನ್ನ ಕಾರ್ಯ ನಿರ್ವಹಿಸುತ್ತಿದೆ. ನಮಗೆ ಆಶ್ರಯ ನೀಡಿದ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೂ 
ಅಕಾಡೆಮಿಯು ಧನ್ಯವಾದ ಸಲ್ಲಿಸುತ್ತದೆ. 


ಕೃತಜ್ಞತೆಗಳು 


ಕಳೆದ ವರ್ಷ ಅಕಾಡೆಮಿಯ ೬ನೆಯ ವಾರ್ಷಿಕ ಸಮ್ಮೇಳನವನ್ನು ಅದ್ದೂರಿಯಾಗಿ ಮತ್ತು ಯಶಸ್ವಿಯಾಗಿ ನಡೆಸಿಕೊಟ್ಟ 
ರಾಯಚೂರಿನ ಪಂಡಿತ ತಾರಾನಾಥ ಶಿಕ್ಷಣ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಹಿರಿಯ 
ವಕೀಲರಾದ ಶ್ರೀ.ಎಂ. ನಾಗಪ್ಪ, ತಾರಾನಾಥ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಪಾರಸಮಲ್‌ ಸುಖಾಣಿ ಮತ್ತಿತರರು 
-ಶ್ರೀ ಬಸವರಾಜ್‌, ಶ್ರೀ ಮಲ್ಲಿಕಾರ್ಜುನ, ಶ್ರೀ ನಂ ಪಾಟೀಲ್‌, ಶ್ರೀ ಧ್ಯವನಾರಾಯಣ್‌ ಮತ್ತಿತರರಿಗೆ ಹೃತ್ಪೂರ್ವಕ 
ಧನ್ಯವಾದಗಳನ್ನು ಸಲ್ಲಿಸುವುದು ನಮ್ಮ ಮೊದಲ ಕರ್ತವ್ಯ ವಾಗಿದೆ. 


ಅಕಾಡೆಮಿಯು ಹಮ್ಮಿಕೊಂಡಿರುವ ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರ ಮಕ್ಕೆ ರೂ, ೧೦,೦೦೦ಗಳ ನೆರವು ನೀಡಿಳೆ 
ರಾಜ್ಯ ಪುರಾತತ್ವ ಮತ್ತು ವಸ್ತು ಸಂಗ್ರ ಹಾಲಯಗಳ ನಿರ್ದೇಶಕರಾದ ಡಾ! ಡಿ.ವಿ. ದೇವರಾಜ್‌ ಅವರಿಗೂ ಅಕಾಡೆಮಿಗೆ 
ದೇಣಿಗೆಯಾಗಿ ತಲಾ ೫೦೦.೦೦ ರೂ. ಗಳನ್ನು ನೀಡಿರುವ ಹುಬ್ಬಳ್ಳಿಯ ಶ್ರೀ ಮುರಳೀಧರ ಪಾಸ್ತೆ ಮತ್ತು ಚಿತ್ರದುರ್ಗದ ಶ್ರೀ 
ಟಿ. ಶಂಬುಲಿಂಗಪ್ಪ ಅವರಿಗೂ ಕೃತಜ್ಞತೆಗಳು ಸಲ್ಲುತ್ತವೆ. ಅಕಾಡೆಮಿಯ ಇತಿಹಾಸ ದರ್ಶನದ ಆರು ಮತ್ತು ಏಳನೆಯ 
ಸಂಚಿಕೆಗಳ ಪ್ರಕಟಣೆಗೋಸ್ಕರ ಒಟ್ಟು ೧೦,೦೦೦ ರೂ. ಗಳ ಧನಸಹಾಯ ನೀಡಿದ ದೆಹಲಿಯ ಐ.ಸಿ.ಎಚ್‌. ಆರ್‌. ಸಂಸ್ಥೆಗೂ 
ಅಕಾಡೆಮಿಯು ಕೃತಜ್ಞತೆ ಸಲ್ಲಿಸುತ್ತದೆ. 

ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೆ, ನಮ್ಮ ಧ್ಯೇಯೋದ್ದೇಶಗಳ ಈಡೆರಿಕೆಗೆ ಸಹಾಯಹಸ್ತ 
ನೀಡಿರುವ ಸಮಸ್ತರಿಗೆ ಮತ್ತು ನಮ್ಮ ಈ ವರ್ಷದ ಸಮ್ಮೇಳನಕ್ಕೆ ಮೈಸೂರಿನಲ್ಲಿ ಅವಕಾಶ ನೀಡಿದ ಪೂಜ್ಯ ಶ್ರೀ ಶಿವರಾತ್ರೀಶ್ವರ 
ದೇಶಿಕೇಂದ್ರ ಸ್ವಾಮಾಜಿಗಳಿಗೆ ಮತ್ತು ಮೈಸೂರಿನ ಪುರಪಿತೃ ಶ್ರೀ ಧೃವಕುಮಾರ್‌ ಮತ್ತಿತರ ನಾಗರಿಕ ಗಣ್ಯರಿಗೆ ಅಕಾಡೆಮಿಯು 
ಸದಾ ಕೃತಜ್ಞವಾಗಿರುತ್ತದೆ. 

ಎಚ್‌. ಎಸ್‌. ಗೋಪಾಲರಾವ್‌ 
ಪ್ರಧಾನ ಕಾರ್ಯದರ್ಶಿ 


೨೯೨ - ಇತಿಹಾಸ ದರ್ಶನ 


ಹ 


